ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨86(1345) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ 
ಸಚಿವರು 


ವಿಷಯ: ಮಹಾರಾಣಿ ಕ್ಲಸ್ಟರ್‌ ವಿಶ್ವವಿದ್ಯಾಲಯದ ನೌಕರರಿಗೆ ಬಾಕಿ ವೇತನ ನೀಡುವ ಬಗ್ಗೆ 


(ಅ) ಮಹಾರಾಣಿ ಕ್ಲಸ್ಟರ್‌ ವಿಶ್ವವಿದ್ಯಾಲಯದಲ್ಲಿ ಗುತಿಗ/ ಸಂಚಿತ ಅಡಿಯಲ್ಲಿ 
ಕಾರ್ಯನಿರ್ಪ್ವರಿಸುತ್ತಿದ್ದ  ಬೋಧಕ/ಬೋಧಕೇತರ ಸಿಬ್ಬಂದಿಗಳನ್ನು ಕಳೆದ 10-12 
ತಿಂಗಳುಗಳ ಬಾಕಿ ವೇತನ ನೀಡದೆ ಏಕಾ ಏಕೀ ತೆಗೆದು ಹಾಕಿರುವುದು ಸರಿಯೇ; ಇದರ 
ಸಂಬಂಧ ಸರ್ಕಾರ ಈ ಹಿಂದೆ ಸದನದಲ್ಲಿ ವೇತಸಿನ ಪಾವತಿ ಮಾಡುವುದಾಗಿ ಭರವಸೆ 
ನೀಡಿರುವುದು ನಿಜವೇ; 


(ಆ) ಸರ್ಕಾರ ಭರವಸೆ ನೀಡಿದ್ದರೂ ಇಲ್ಲಿಯವರೆಗೂ ಇವರಿಗೆ ವೇತನ ನೀಡದಿರಲು 
ಕಾರಣಗಳೇಮ; 


(ಇ) ಸರ್ಕಾರವು ಯಾವ ಕಾಲಮಿತಿಯೊಳಗೆ ಇವರಿಗೆ ಬಾಕ ವೇತಸಿನ 
ಪಾವತಿಸುವುದರೊಂದಿಗೆ ಹಾಲಿ ಕೆಲಸ ನಿರ್ಮಹಿಸುತ್ತಿರುವ ಹುದ್ದೆಯಲ್ಲಿಯೇ 
ಮುಂದುವರೆಸಲು ಆದೇಶ ಹೊರಡಿಸಲಾಗುವುದು? 


